ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು : ಶ್ರೀ ರಘುನಾಥ್‌ರಾವ್‌ ಮಲ್ಫಾಪೂರೆ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 

ಚುಕ್ಕೆ ಗುರುತಿನ ಪಶ್ನೆ ಸಂಖ್ಯೆ : 406 

ಉತ್ತರ ದಿನಾಂಕ : 06.03.2020 


ಉತ್ತರ 
ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ 17154 ನೀರು ಶುದ್ದೀಕರಣ ಘಟಕಗಳನ್ನು 


ಅನುಷ್ಠಾನಗೊಳಿಸಿದ್ದು, ಜಿಲ್ಲಾವಾರು ವಿವರಗಳನ್ನು ಅನುಬಂಧ-1ರಲ್ಲಿ 
ನೀಡಿದೆ. (ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ 


ಪಂಚತಂತ್ರದ ದಿನಾಂಕ:26.02.2020ರ ದಾಖಲಾತಿ ಪ್ರಕಾರ) 
ನೀರು ಶುದ್ಧೀಕರಣ ಘಟಕಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ವಚ್ಚದ 


ವಿವರವನ್ನು ಅನುಬಂಧ-2ರಲ್ಲಿ ನೀಡಿದೆ. 


ರಾಜ್ಯದಲ್ಲ ಇದುವರವಿಗೂ ಎಷ್ಟು ಶುದ್ಧ 
ಕುಡಿಯುವ ನೀರಿನ ಘಟಕಗಳನ್ನು 
ನಿರ್ಮಾಣ ಮಾಡಲಾಗಿದೆ; (ಜಿಲ್ಲಾವಾರು 
ಸ್ಪಷ್ಟ ವಿವರ ಒದಗಿಸುವುದು) 
ಈ ಶುದ್ಧ ಕುಡಿಯುವ ನೀರಿನ ಘಟಕಗಳ 
ನಿರ್ಮಾಣಕ್ಕೆ ಸರ್ಕಾರ ಇದುವರೆವಿಗೂ 
ಮಾಡಿರುವ ಖರ್ಚು ಎಷ್ಟು (ವಿವರ 
ನೀಡುವುದು) 
ಸಾವಿರಾರು ಕೋಟಿ ರೂಪಾಯಿ ಖರ್ಚು 
ಮಾಡಿ ಶುದ್ಧ ನೀರಿನ ಘಟಕಗಳನ್ನು 
ನಿರ್ಮಾಣ ಮಾಡಿದ್ದಾಗ್ಯೂ ಅವುಗಳು | ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ಅನುಷ್ಠಾನಗೊಳಿಸಿರುವ 17154 ನೀರು 
ಸರಿಯಾಗಿ ಕಾರ್ಯನಿರ್ವಹಿಸದೆ ಶುದ್ದೀಕರಣ ಘಟಕಗಳ ಪೈಕಿ 12602 ಘಟಕಗಳು 
ಹಾಳಾಗಿರುವುದು ಸರ್ಕಾರದ ಗಮನಕ್ಕೆ | ಕಾರ್ಯನಿರ್ವಹಿಸುತ್ತಿದ್ದು, 4552 ನೀರು ಶುದ್ಧೀಕರಣ ಘಟಕಗಳು 
ಬಂದಿದೆಯೇ; ಬಂದಿದ್ದಲ್ಲಿ, ಸರ್ಕಾರ | ತಾತ್ಕಾಲಿಕವಾಗಿ ಕಾರ್ಯನಿರ್ವಹಿಸುತ್ತಿರುವುದಿಲ್ಲ. ಜಿಲ್ಲಾವಾರು ವಿವರವನ್ನು 
ಕೈಗೊಂಡಿರುವ ಕ್ರಮಗಳೇನು; | ಅನುಬಂಧ-1ರಲ್ಲ ನೀಡಿದೆ. 

(ಸಂಪೂರ್ಣ ಮಾಹಿತಿ ಒದಗಿಸುವುದು) 


-ಬಂದಿದೆ- | 


ಕೆ.ಆರ್‌.ಐ.ಡಿ.ಎಲ್‌. ಸಂಸ್ಥೆರವರು ಅನುಷ್ಠಾನಗೊಳಿಸಿರುವ ನೀರು 
ಶುದ್ದೀಕರಣ ಘಟಕಗಳ ನಿರ್ವಹಣೆಗಾಗಿ ನೀಡಿದ ವಾರ್ಷಿಕ ನಿರ್ವಹಣೆ 
ಗುತ್ತಿಗೆಯು ದಿನಾಂಕ:31.08.2019 ರಂದು ಕೊನೆಗೊಂಡಿದ್ದು, ಸದರಿ 
ಘಟಕಗಳ ನಿರ್ವಹಣೆಗಾಗಿ ನಿಯಮಾನುಸಾರ ಜಿಲ್ಲಾಮಟ್ಟದಲ್ಲಿ 
ಟೆಂಡರ್‌ ಕರೆಯಲಾಗಿದ್ದು, ಟೆಂಡರ್‌ನಲ್ಲಿ' ಅನುಮೋದನೆಯಾದ 
ಸಂಸ್ಥೆ/ಗುತ್ತಿಗೆದಾರರಿಗೆ ಸದರಿ ಘಟಕಗಳನ್ನು ಮುಂದಿನ 5 ವರ್ಷಗಳ 
ನಿರ್ವಹಣೆಗಾಗಿ ಹಸ್ತಾಂತರ ಮಾಡಲು ಕ್ರಮವಹಿಸಲಾಗಿದೆ. 

* ಗ್ರಾಮೀಣ ಕುಡಿಯುವ ನೀರು & ನೈರ್ಮಲ್ಯ ಇಲಾಖೆಯ ಟೆಂಡರ್‌ 
ಮುಖೇನ,  ಕೆ.ಆರ್‌.ಐ.ಡಿ.ಎಲ್‌. ಸಂಸ್ಥೆ ಮುಖೇನ, ಸಹಕಾರ 
ಸಂಘ/ಸಂಸ್ಥೆ ಮುಖೇನ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇತರೆ 
ಅನುದಾನದಲ್ಲಿ ಅನುಷ್ಠಾನಗೊಳಿಸಿರುವ ಘಟಕಗಳ ಪೈಕಿ, ನಿರ್ವಹಣೆ 
ಅವಧಿ ಮುಗಿದಿರುವ / ನಿರ್ವಹಣೆ ಸಮಸ್ಯೆ ಇರುವ 8142 
ಘಟಕಗಳನ್ನು 134 ಪ್ಯಾಕೇಜ್‌ ಮಾಡಿ ಜಿಲ್ಲಾಮಟ್ಟದಲ್ಲಿ 


ನಿಯಮಾನುಸಾರ ಟೆಂಡರ್‌ ಕರೆಯಲಾಗಿದ್ದು, 
ದಿನಾಂಕ:28.02.2020ರ ಮಾಹಿತಿ ಪ್ರಕಾರ 7312 ನೀರು ಶುದ್ದೀಕರಣ 
ಘಟಕಗಳಿಗೆ ಟೆಂಡರ್‌ನಲ್ಲಿ ಅನುಮೋದನೆಯಾದ 


ಸಂಸ್ಥೆ/ಗುತ್ತಿಗೆದಾರರಿಗೆ ಮುಂದಿನ 5 ವರ್ಷಗಳ ನಿರ್ವಹಣೆಗಾಗಿ 
ಹಸ್ತಾಂತರ ಮಾಡಲು ಕ್ರಮವಹಿಸಲಾಗಿದೆ. 


ಈ) 


ಶುದ್ಧ ನೀರಿನ ಘಟಕಗಳನ್ನು 
ವ್ಯವಸ್ಥಿತವಾಗಿ ನಿರ್ವಹಿಸದಿರುವುದಕ್ಕೆ 
ಕಾರಣರಾದವರ ವಿರುದ್ಧ ಸರ್ಕಾರ 
ಯಾವ ಯಾವ ಕ್ರಮಕ್ಕೆ ಗೊಂಡಿದೆ? 
(ಮಾಹಿತಿ ನೀಡುವುದು) 


ಸಂ:ಗ್ರಾಕುನೀ&೩ನೈಇ 44 ಗ್ರಾನೀಸ(5)20 


* ಏಜೆಸ್ಸಿ/ ಗುತ್ತಿಗೆದಾರರ ಸಮಸ್ಯೆ ಇರುವ ಘಟಕಗಳಿಗೆ ವಿಳಂಬ 
ಮಾಡದೇ ಸಂಬಂಧಪಟ್ಟ ಏಜೆಸ್ಸಿ/ ಗುತ್ತಿಗೆದಾರರ ವಿರುದ್ಧ ಟೆಂಡರ್‌ 
ನಿಯಮಾಳಿನ್ನಯ ಟೆಂಡರ್‌ ರದ್ದು ಪಡಿಸಿ, ನಿಯಮಾನುಸಾರ 
ಮುಂದಿನ ಕ್ರಮವಹಿಸಲು ಸೂಚನೆ ನೀಡಲಾಗಿದೆ. 

*e ಕಚ್ಚಾ ನೀರಿನ ಸಮಸ್ಯೆ ಇರುವ ಘಟಕಗಳಿಗೆ ನಿಯಮಾನುಸಾರ 
ಟ್ಯಾಂಕರ್‌ ಮೂಲಕ ನೀರು ಸರಬರಾಜು ಮಾಡಿ, ಘಟಕಗಳನ್ನು 
ಸುಸ್ಥಿತಿಯಲ್ಲಿಡಲು ಕ್ರಮವಹಿಸಲು ಸೂಚನೆ ನೀಡಲಾಗಿದೆ. 

* ರಾಜ್ಯದ ಗ್ರಾಮೀಣ ಜನವಸತಿಗಳಲ್ಲಿ ಅನುಷ್ಠಾನಗೊಳಿಸಿರುವ ಎಲ್ಲಾ 
ನೀರು ಶುದ್ಧೀಕರಣ ಘಟಕಗಳನ್ನು M/s IPSOS Research 
private Ltd.,, oಬ ಸಂಸ್ಥೆಯಿಂದ ಘಟಕಗಳ ಸರ್ವೆ ಮಾಡಲು 
ದಿನಾಂಕ:24.01.2020ರಂದು ಕಾರ್ಯದೇಶ ನೀಡಿದ್ದು, ಪ್ರತಿ ಘಟಕದ 
ವಿವರವಾದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲು ಸೂಚನೆ 
ನೀಡಲಾಗಿದೆ. 

ತಾತ್ಕಾಲಿಕವಾಗಿ ದುರಸ್ಥಿಯಲ್ಲಿರುವ ಎಲ್ಲಾ ಘಟಕಗಳನ್ನು 

NRDWP, ಟಾಸ್ಟ್‌ ಫೋರ್ಸ್‌ ಹಾಗೂ ಇತರೆ ಅನುದಾನ ಬಳಸಿಕೊಂಡು, 

ದುರಸ್ಥಿಗೊಳಿಸಿ, ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಲು 

ಸೂಚನೆ ನೀಡಿದೆ. 

ನೀರು ಶುದ್ಧೀಕರಣ ಘಟಕಗಳ ಖೀಲುಸುುವಾರಿ €ಡಿಕೂಳಲು 

ವಿಫಲರಾದ ಏಜೆನಿಗಳ ಮೇಲೆ ತೆಗೆದುಕೊಂಡ ಕ್ರಮ ಈ ಕೆಳಕಂಡಂತಿವೆ : 


Fontus Water Pvt 
Ltd 


02 | ಮೈಸೂರು 


p ಕೆ.ಆರ್‌.ಐ.ಡಿ.ಎಲ್‌.ಸಂಸ್ಥೆಗೆ ನೀಡಿದ ವಾರ್ಷಿಕ ನಿರ್ವಹಣೆ 
ಗುತ್ತಿಗೆಯನ್ನು ದಿನಾಂಕ:31.08.2019 ರಿಂದ ನಿಲ್ಲಿಸಲಾಗಿದ್ದು, ಸದರಿ 
ಘಟಕಗಳನ್ನು ಗ್ರಾಕು.ನೀ.೩ನೈ.ವಿಭಾಗದ ಅಧಿಕಾರಿಗಳು ಹಸ್ತಾಂತರ 
ಮಾಡಿಗೊಂಡು, ಮುಂದಿನ 5 ವರ್ಷಗಳ ಕಾರ್ಯಾಚರಣೆ ಮತ್ತು 
ನಿರ್ವಹಣೆಗೆ ಜಿಲ್ಲಾಮಟ್ಟದಲ್ಲಿ ನಿಯಮಾನುಸಾರ ಟೆಂಡರ್‌ 


ಕರೆಯಲಾಗಿದ್ದು, ಟೆಂಡರ್‌ನಲ್ಲಿ ಅನುಮೋದನೆಯಾದ 
ಸಂಸ್ಥೆ/ಗುತ್ತಿಗೆದಾರರೊಂದಿಗೆ ಕರಾರು ಮಾಡಿಕೊಳ್ಳಲು 
ಕ್ರಮವಮಹಿಸಲಾಗುತಿದೆ. 


(ಕೆ.ಎಸ್‌ ಈಶ್ವರಪ್ಪ) 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


p 


ಅನುಬಂಧ-1 


ಚುಕ್ಕೆ ಪ್ರಶ್ನೆ ಸಂಖ್ಯೆ : 


ಿ 


53 (406)ರ ಲಗತು 


3B 
B 
*° [<a ೫ 
B|RS 
a > 
8 
5) P 
ಖ್‌ f m 
Be 
1 g 
® 
w 
2 
k 
[ 
wD 
Tw 
ಡಿ 
B 
B 
[A 
7 
B 
pX¢ 
3 
[2 
R 
F)) 
3 
Uy 
K 
ks; 
He 
HB) 
£ 
i 
ks 
B 9 


(5 
m/00/)D 
NINN 


ಪ್ರಕಾರ 


ಟಿಪ್ಪಣಿ: ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ಪಂಚತಂತ್ರದ ದಿನಾಂಕ:26.02.2020ರ ದಾಖಲಾತಿ 


gy FN ಅನುಬಂದ-02 


ಚುಕ್ಕೆ ಪ್ರಶ್ನೆ ಸಂಖ್ಯೆ : 53 (406)ರ ಲಗತ್ತು 
ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ವತಿಯಿಂದ ಅನುಷ್ಠಾನಗೊಳಿಸಲಾಗುತ್ತಿರುವ 
ನೀರು ಶುದ್ಧೀಕರಣ ಘಟಕಗಳಿಗೆ ವಿಭಾಗ/ಜಿಲ್ಲಾವಾರು ವೆಚ್ಚಮಾಡಲಾದ ಅನುದಾನದ ವಿವರ. 

ಕ್ರ ಸಂ| ಜಿಲ್ಲೆ / ವಿಭಾಗ 
Pa [na [ess[s[osu[ons[ moses] © 

[ಬಾಗಲಕೋಟಿ | 0೦00 0೦.0] 456.43] | 000] 2182.63 | 921.86] | 1266.76} | 615.53 
ke massa swoon es ess 
5 [esmme [om 


(ರೂ ಲಕ್ಷಗಳಲ್ಲ 


ವೆಚ್ಚ ಮ ಡಲಾದ ಅನುದಾನದ ವಿವರ, 


2785.09 
8082.26 
4289.61 


w 
[ಸ 
fre) 
ea 
ಬ 
[) 


1567.84 


pws sls ಸಾ 
ಾ] Tus oo sis salsa] ons] os 
ಾ] 
7] 
ಗಾ] 


UW w/w 
~d | 
[2 WwW /| NN 
4 w | 
[ w/o 
o wim 


1428.76 


2lwl wlan 
alanlcola 
w~/oj/lu/|a 
NS 
H/w]/ Alu 
NEN EN C2 


7 


as 
[ಗ] 
ಗಾ] 
[ಗಾ] 


673.62 


[er 

=) ಘಿ 
ಟು [+] 
~d ಟು 
[7] [= 
[es] [a] 
[A [rT 


24 ಮೈಸೂರು | 0.00] | 521.10] | 0.00) 47889 | 996.04] | 126734 | 1460.01 338.42 
CN ET NT NT TE RTT 


U/W) & 
o/w/| 
[en 
| N/|w 
00/|O|w 
©/vwuio 


6377.05 
2820.07 


] 
Hy 
2 
! 


697.63 
1763.99 
3401.70 


pe 
Wm 
N 
pel 
೨ 
[eo 
N 


146519.52 


